ಕರ್ನಾಟಕ ವಿಧಾನ ಪರಿಷತು 


1'7ಚುಕ್ಣೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | ೨83 
(2 ಸದಸ್ಯರ ತರು ಶ್ರೀ ಎಸ್‌:ರವಿ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
31 ಉತ್ತರಿಸಬೇಕಾದ ದನಾಂಕ” 18.03.2೦20 
[ 41 ಉತ್ತರಿಸುವೆ ಸಚವರು ಕಂದಾಯ'ಸೆಚವರು 
ಹ ಪ್ರಶ್ನೆ ಉತ್ತರ 


ಪ್ರದೇಶವನ್ನು ಗುರುತಿಸಲು 
ಗೊತ್ತುಪಡಿಸಿದ ಅಧಿಕಾರಿ ಯಾರು; ಅವರ 
ನಿರ್ದಿಷ್ಟ ಜವಾಬ್ದಾರಿಗಳೇನು; 


ಘೊಮಾಷನ ಕಾರ್ಯ ಕೈಗೊಂಡಾಗ ಅನವಸತಿ' ಪ್ರದೇಶವನ್ನು 
ಗ್ರಾಮಠಾಣವಾಗಿ ಅಥವಾ ಸರ್ಕಾರದ ಅಧಿಸೂಚನೆಯಂತೆ 
ಕರ್ನಾಟಕ ಭೂಕಂದಾಯ ಅಧಿನಿಯಮ 1೨64 ರ ಕಲಂ 148 
ರಷ್ಟಯ ಜಲ್ಲಾಧಿಕಾರಿಗಳು / ಭೂದಾಖಲೆಗಳ ಅಂಟ ನಿರ್ದೆಶಕರು 
ಗ್ರಾಮಠಾಣ ಗಡಿಯನ್ನು ನಿಗಧಿಪಡಿಸಲು ಅಧಿಕಾರ 
ಉಳ್ಳವರಾಗಿರುತ್ತಾರೆ. 


ಆ) 


ಗೊತ್ತುಪಡಿಸಿದ `` ಅಧಿಕಾರಿಗೆ ಗ್ರಾಮೀಣ 
ಪ್ರದೇಶಗಳ ಆಸ್ತಿಗೆ ಇ-ಸ್ವತ್ತು ಉದ್ಯತ 
ಭಾಗ, ನಮೂನೆ-೨, 1ಎ ಮತ್ತು 1ಬ 
ಪಡೆಯುವಾಗ ಗ್ರಾಮೀಣ ಜನತೆಗೆ 
ಆಗುತ್ತಿರುವ ಅನಾನುಕೂಲಗಳೇನು; 
ಗ್ರಾಮಠಾಣ ಗುರುತಿಸಲು ಸೂಕ್ತ 
ಪ್ರಾಧಿಕಾರ ಯಾವುದು; ಇದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲ ಸೂಕ್ತ 
ಪರಿಹಾರವೇನು; (ವಿವರ ನೀಡುವುದು) 


ಇ) 


ಗ್ರಾಮ "ಪಂಚಾಯತಿಗಳ `'ಗ್ರಾಮಠಾಣ 
ಪ್ರಿ ಗುರುತಿಸಿ ಎಷ್ಟು ವರ್ಷಗಳಾಗಿವೆ; 
(ಪಿವರ ನೀಡುವುದು) 


ಸರ್ಕಾರದ ಸುತ್ತೋಲೆ ಸಂ.ಆರ್‌.ಡಿ. 430೦ ಎಲ್‌.ಜಪಿ 2೦13, 
ದಿನಾಂಕ:೭5-8-2೦14 ಮತ್ತು ಭೂಮಾಪನ ಇಲಾಖೆಯ 
ಸುತ್ತೋಲೆ ಸಂ.ಪಿಎಂಯು. ಎಂಜಒಜೆ. ಸಿಐಆರ್‌.೦೦6/2೦14-15 
ದಿನಾಂಕ: ೮-1-2೦14ಗಳಷ್ಟಯ ಯಾವುದೇ ಆಸ್ತಿಯ ಬಣ್ಣ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಿಂದ 
ಭೂಮಾಪನ ಇಲಾಖೆಗೆ ಕೋರಿಕೆ ಸಲ್ಲಸಿದಲ್ಲ ಭೂಮಾಪನ 
ಇಲಾಖೆಯಿಂದ ಅಳತೆ ಮಾಡಿ ಸದರಿ ಆಸ್ತಿಯು ಗ್ರಾಮ ಠಾಣಾದ 
ಒಳಗಡೆ ಬರುತ್ತಿದ್ದ್ಲ ನಕ್ಷೆ ತಯಾರಿಸಿ, ಆನ್‌ಲೈನ್‌ನಲ್ಲ 
ವಿತರಿಸಲಾಗುತ್ತಿದೆ. ಒಂದು ವೇಳೆ ಆಸ್ತಿಯು ಗ್ರಾಮ ಠಾಣಾದ 
ಹೊರಗಡೆ ಬರುತ್ತಿದ್ದ್ಲ ಈ ಬಗ್ದೆ ಗ್ರಾಮೀಣಾಭವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆ ರವರಿಗೆ ಸದರಿ ಆಸ್ತಿಯು 
ಗ್ರಾಮಠಾಣಾದ ಹೊರಗಡೆ ಬರುತ್ತಿರುವ ಬಣ್ಣೆ ಹಿಂಬರಹದ ಮೂಲಕ 
ತಿಆಸಲಾಗುತ್ತದೆ. ನಂತರ ಗ್ರಾಮೀಣಾಭವ್ಯದ್ಧ ಮತ್ತು ಪಂಚಾಯತ್‌ 
ರಾಜ್‌ ಇಲಾಖೆಯಿಂದ ಸದರಿ ಆಸ್ಪಿಯು ಸರ್ಕಾರವು 
ನಿಗಧಿಪಡಿಸಿರುವ ಎಲ್ಲಾ ಅನುಮೋದನೆಗಳನ್ನು ಪಡೆದಿರುವ ಬಣ್ಣ 
ಪರಿಶೀಆಸಿ ಅಂದರೆ ಭೂಪರಿವರ್ತನೆ ಆದೇಶ ಮತ್ತು ನಗರ 
ಯೋಜನಾ ಇಲಾಖೆಯ ವಿನ್ಯಾಸ ನಕ್ಷೆ ಪಫಲತಾಂಶದ ಅನ್ವಯ 1ಎ 
ಮತ್ತು 1ಬ ನೀಡಲು ಕ್ರಮ ಜರುಗಿಸಲಾಗುತ್ತಿದೆ. 

ಈವರೆಗೆ ರಾಜ್ಯದಳ್ಲಿ ಇ-ಸ್ಪತ್ತು ನಕ್ಷೆ ಕೋರಿ 412830 ಅರ್ಜಗಳು 
ಪ್ರೀಕೃತವಾಗಿದ್ದು, ಪ್ರಗತಿ ವಿವರ ಈ ಕೆಳಗಿನಂತಿರುತ್ತದೆ 

ಇ-ಸ್ವತ್ತು ನಕ್ಷೆ ಕೋರಿ ಸಲ್ಲಕೆಯಾಗಿರುವ ಅರ್ಜಗಳ ಪ್ರಗತಿ 

(ಮಾಹೆ ನವೆಂಬರ್‌ 2೦14 ರಿಂದ ಮಾಹೆ ಫೆಬ್ರವರಿ-2೦೭೦ ಕಫ 


ಗ್ರಾ 3 
ವಸತಿ ಪ್ರದೇಶಶಿನ್ಸು ಸಿನ ಗ್ರಾಮಠಾಣಾ ಗಡಿಗಳನ್ನು 
ನಿರ್ಧರಿಸಲಾಗಿರುತ್ತದೆ. ಈ ರೀತಿಯಾಗಿ ಸನ್‌ 1958-1966 ರ 
ಅವಧಿಯಲ್ಲ ರಿ-ಕ್ಲಾಸಿಪಿಕೇಷನ್‌ ಕಾರ್ಯ ನಿರ್ವಹಿಸುವಾಗ 
ಗ್ರಾಮಠಾಣಾ ಗಡಿಗಳನ್ನು ನಿಗಧಿಪಡಿಸಲಾಗಿದೆ. 


ಈ 


Ns 


ಗ್ರಾಮಠಾಣ ವ್ಯಾಪ್ತಿ ಗುರುತಿಸಲು 
ತುರ್ತಾಗಿ ಸರ್ಕಾರ ಕೈಗೊಳ್ಳಬಹುದಾದ 
ಕ್ರಮಗಳೇನು; 


ಕರ್ನಾಟಕ ಭೊಕಂದಾಯೆ ಅಧಿನಿಯಮ, 1೨64 ರನ್ಷಯೆ' `ಮೆರು 
ಭೂಮಾಪನ ಕಾರ್ಯ ಕೈಗೊಂಡಾಗ ವಿಸ್ತರಿತ ಜನವಸತಿ ಪ್ರದೇಶದ 
ಗಡಿಗಳನ್ನು ಗ್ರಾಮಠಾಣ ಮವ್ಯಾಪ್ತಿಯೆಂದು ನಿಗಧಿಪಡಿಸುವ 
ಕ್ರಮವಿರುತ್ತದೆ. ಸರ್ಕಾರವು ರಾಜ್ಯದಲ್ಲಿ ಮರು ಭೂಮಾಪನ ಕಾರ್ಯ 
ಕೈಗೊಳ್ಳಲು ತೀರ್ಮಾನಿಸಿದ್ದು, ಸರ್ವೆ ಆಫ್‌ ಇಂಡಿಯಾದವರ 
ಸಹಭಾಗಿತ್ತದಲ್ಲ ದ್ರೋಣ್‌ ಆಧಾರಿತ ಮರು ಭೂಮಾಪನ 
ಕೈಗೊಳ್ಳಲು ಮೊದಲ ಹಂತದಲ್ಲ ೮ ಜಿಲ್ಲೆಗಳು ಹಾಗೂ ಎರಡನೇ 
ಹಂತದಲ್ಲ 8 ಜಲ್ಲೆಗಳನ್ನು ಆಯ್ದೆ ಮಾಡಿಕೊಂಡು ಅಳತೆಗೆ ಸಿದ್ಧತಾ 
ಕಾರ್ಯ ಪ್ರಾರಂಭಸಿದೆ. 


ಈ ನಡುವೆ ಕೆಲವು ಗ್ರಾಮ ಪಂಚಾಯತಿಗಳಂದ ಬಂದ 
ಕೋರಿಕೆಗಳನ್ನು ಅನುಸರಿಸಿ ಸರ್ಕಾರವು ಸುತ್ತೋಲೆ ಸಂಖ್ಯೆಃ 
ಗ್ರಾಮಅ/441/ಗ್ರಾಪಂಅ/2೦16(ಭಾ-3), ದಿನಾಂಕಃ 28.10.2೦16 
ನ್ನು ಹೊರಡಿಸಿರುತ್ತದೆ. ಈ ಸುತ್ತೋಲೆಯ ಪ್ರಕಾರ ಮರು 
ಭೂಮಾಪನ ಪೂರ್ವದಲ್ಲಯೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 
ಗ್ರಾಮಗಳ ವಿಸ್ತರಿತ ಜನವಸತಿ ಪ್ರದೇಶವನ್ನು ಗ್ರಾಮಠಾಣ 
ಪ್ಯಾಪ್ತಿಯಲ್ಲ ತರುವ ಬಣ್ಣೆ ಮಾರ್ಗಸೂಚಿಯನ್ನು ರೂಪಿಸಿದೆ. 


ರಾಜ್ಯದಲ್ಲ ಸುಮಾರು ೦೦೦೦ಕ್ಕೂ ಅಧಿಕ ಕಂದಾಯ 
ಗ್ರಾಮಗಳದ್ದು, ಬಹುತೇಕ ಗ್ರಾಮಗಳಲ್ಲ ಮೂಲ ಗ್ರಾಮ ಠಾಣದಿಂದ 
ಹೊರಗೆ ಜನವಸತಿಗಳು ಬಂದಿರುತ್ತವೆ. ಸುತ್ತೋಲೆ 
ಮಾರ್ಗಸೂಚಿಯಂತೆ ಈ ಎಲ್ಲಾ ಗ್ರಾಮಗಳ ವಿಸ್ತರಿತ ವಸತಿ 
ಪ್ರದೇಶವನ್ನು ಅಳತೆ ಮಾಡಿ ಗ್ರಾಮಠಾಣದ ವ್ಯಾಪ್ತಿ 
ನಿಗಧಿಪಡಿಸಬೇಕಾಗಿರುತ್ತದೆ. 


ವಿಸ್ತರಿತ ಅನವಸತಿ ಪ್ರದೇಶಗಳಲ್ಲ ನಿಯಮಬದ್ಧವಾಗಿ ಹಾಗೂ 
ನಿಯಮಬಾಹಿರವಾಗಿ ಬೆಳವಣಿಗೆ ಹೊಂದಿರುವ ಪ್ರದೇಶಗಳು 
ಒಳಗೊಂಡಿರುತ್ತವೆ. ಹೀಗಾಗಿ, ಈ ಕಾರ್ಯವನ್ನು ಕೈಗೊಳ್ಳುವಾಗ 
ಈ ಎರಡೂ ಪ್ರದೇಶಗಳನ್ನು ಪ್ರತ್ಯೇಕಿಸಿ ಅಥವಾ ಒಳಪಡಿಸಿ, ಗಡಿ 
ಗುರ್ತಿಸುವ ಬಣ್ದೆ ಸಂಬಂಧಿತ ಇಲಾಖೆಗಳೊಂದಿಗೆ ವಿಸ್ತೃತ 
ಸಮಾಲೋಚನೆ ನಡೆಸಿ ಸೂಕ್ತ ನಿಲುವು ತೆಗೆದುಕೊಂಡು ಮುಂದಿನ 
ಕ್ರಮ ಜರುಗಿಸಲಾಗುವುದು. 


ಸಂಖ್ಯೆ: ಕಂಇ 64 ಎಸ್‌ಎಸ್‌ಸಿ 2೦2೦ 


ಹಿ 


ಕಂದಾಯ ಸಚಿವರು 


